ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


415 
ಹೆಸರು 


ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ಅ.ದೇವೇಗೌಡ (ಪದವೀಧರರ ಕ್ಷೇತ್ರ 
16.12.2021 
ಮಾನ್ಯ ಮುಖ್ಯಮಂತ್ರಿರವರು. 


ಪಸ್ನೆ 


ಉತ್ತರ 


(ಅ) 


ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ 
ವತಿಯಿಂದ ನಿರ್ಮಾಣಗೊಂಡಿರುವ 
ಬನಶಂಕರಿ 6ನೇ ಮತ್ತು 4ನೇ "ಟಿ 
ಬ್ಲಾಕ್‌ (ಮುಂದುವರೆದ ಬಡಾವಣೆ) 
ನಲ್ಲಿನ ರಸ್ತೆಗಳು ಡಾಂಬರೀಕರಣಗೊಳ್ಳದೆ 
ಹಾಳಾಗಿದ್ದು, ಈ ಬಗ್ಗೆ ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು; 


ಬನಶಂಕರಿ 6ನೇ ಹಂತ ಮತ್ತು ಮುಂದುವರೆದ ಬನಶಂಕರಿ 6ನೇ 
ಹಂತದ ಉಳಿಕೆ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು 100.00 ಕೋಟಿ ರೂ.ಗಳಿಗೆ 
ಅಂದಾಜು ತಯಾರಿಸಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಭೆಗೆ 
ಮಂಡಿಸಲಾಗಿರುತ್ತದೆ. ಸದರಿ ಅಂದಾಜು ಪಟ್ಟಿಗೆ ಪ್ರಾಧಿಕಾರದ ಸಭೆಯ 
ಅನುಮೋದನೆ ದೊರೆತ ನಂತರ ಪ್ರಾಧಿಕಾರದ ಹಣಕಾಸಿನ ಲಭ್ಯತೆ ಮೇರೆಗೆ 
ಕಾಮಗಾರಿ ಪ್ರಾರಂಭಿಸಲು ಕ್ರಮವಹಿಸಲಾಗುವುದು. 


(ಆ) 


ಸದರಿ ಬಡಾವಣೆಯಲ್ಲಿ ಬಹುತೇಕ 
ವಿದ್ಯುತ್‌ ತೊಂದರೆ ಉಂಟಾಗುತ್ತಿದ್ದು, 
ಸೂಕ್ತ ವಿದ್ಯುತ್‌ ಟ್ರಾನ್ಸ್‌ ಫಾರಂಗಳನ್ನು 
ಅಳವಡಿಸುವ ಬಗ್ಗೆ ಇದುವರೆವಿಗೂ ಕ್ರಮ 
ಕೈಗೊಳ್ಳದಿರಲು ಕಾರಣವೇನು; 


ಸದರಿ ಬಡಾವಣೆಯಲ್ಲಿ ೦೩d ರೇm೩ndೆ ಅನುಗುಣವಾಗಿ ಸಾಕಷ್ಟು 
ವಿದ್ಯುತ್‌ ಪರಿವರ್ತಕಗಳನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ 
ವತಿಯಿಂದ ಅಳವಡಿಸಲಾಗಿರುತ್ತದೆ. ಸದರಿ ವಿದ್ಯುತ್‌ ಪರಿವರ್ತಕಗಳನ್ನು 
ಸುಸ್ಥಿತಿಯಲ್ಲಿಡಲು ಬಡಾವಣೆಯ ವಾರ್ಷಿಕ ದುರಸ್ತಿ & ನಿರ್ವಹಣೆ ಟೆಂಡರ್‌ 
ಕಾಮಗಾರಿಯಲ್ಲಿ ಅವಕಾಶ ಮಾಡಿಕೊಳ್ಳಲಾಗಿದ್ದು, ದುರಸ್ಥಿಗೆ ಬಂದ 
ಸಂದರ್ಭದಲ್ಲಿ ಆದ್ಯತೆಯ ಮೇರೆಗೆ ದುರಸ್ಥಿ ಪಡಿಸಿ 
ಚಾಲನೆಯಲ್ಲಿಡಲಾಗುತ್ತಿದೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಅವಶ್ಯಕ 
ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತದೆ. 


ಲ 


(ಇ) 


ಸದರಿ ಬಡಾವಣೆಯಲ್ಲಿ ಒಳಚರಂಡಿ 
ವ್ಯವಸ್ಥೆಯು ಸಂಪೂರ್ಣ ಹಾಳಾಗಿದ್ದು, 
ಇದುವರೆವಿಗೂ ದುರಸ್ತಿಗೊಳಿಸದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಬನಶಂಕರಿ 6ನೇ ಹಂತದ ಬಡಾವಣೆಯು ಬಿ.ಡಿ.ಎ ವತಿಯಿಂದ 
ನಿರ್ಮಿತಗೊಂಡಿದ್ದು, ಸದರಿ ಬಡಾವಣೆಯಲ್ಲಿ ಒಳಚರಂಡಿ ವ್ಯವಸ್ಥೆಯ 
ಕೊಳವೆಗಳನ್ನು ಬಿ.ಡಿ.ಎ ವತಿಯಿಂದಲೆ ಅಳವಡಿಸಿ ನಿರ್ವಹಿಸಲಾಗುತ್ತಿದ್ದು, 
ಪ್ರಸ್ತುತ ಬಿ.ಡಿ.ಎ ವತಿಯಿಂದಲೇ ಸಹ ಸದರಿ ದುರಸ್ಥಿ ವ್ಯವಸ್ಥೆಯನ್ನು 
ನಿರ್ವಹಣೆ ಮಾಡಲಾಗುತ್ತಿದೆ. 


(ಈ) 


ಸದರಿ ಬಡಾವಣೆಗೆ ಕಾವೇರಿ ನೀರಿನ | ಬನಶಂಕರಿ 6ನೇ ಹಂತದ ಮುಂದುವರೆದ ಬಡಾವಣೆಗೆ ನೀರು ಸರಬರಾಜು 


ವ್ಯವಸ್ಥೆಯನ್ನು 


ಕಲ್ಲಿಸದಿರಲು ವ್ಯವಸ್ಥೆ 


ಕಲ್ಲಿಸುವ ಕಾಮಗಾರಿಯ ಕೊಳವೆಗಳನ್ನು ಅಳವಡಿಸುವ 


ಕಾರಣವೇನು; ಯಾವಾಗ ನೀರಿನ ವ್ಯವಸ್ಥೆ ಕಾಮಗಾರಿಯು ಶೇಕಡಾ 80 ರಷ್ಟು ಪೂರ್ಣಗೊಂಡಿರುತ್ತದೆ. ಕೊಳವೆಗಳನ್ನು 


ಕಲ್ಪಿಸಲಾಗುವುದು? 


ಅಳವಡಿಸುವ ಕಾಮಗಾರಿಯನ್ನು ಪೂರ್ಣಗೊಳಿಸಿ, ಸದರಿ ಬಡಾವಣೆಗಳಿಗೆ 
ನೀರು ಸರಬರಾಜು ಮಾಡಲಾಗುವುದು. 


ಸಂಖ್ಯೆ ನಅಇ 227 ಬೆಂಭೂಸ್ವಾ 2021 


N AAA AN 
(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ i 


